» ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯ 


೫ ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 
4 ಉತ್ತರಿಸುವವರು 


ಪ ನ ಪರಿಷತ್ತು 


446(544) 
ಶ್ರೀ ಕೆ.ಎ.ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 
09-03-2020 


-: ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ 
ಸಚಿವರು. 


ಸಿ೦. 


೮). 


ಪ್ರಶ್ನೆ 
2019-20ನೇ ಸಾಲಿನಲ್ಲಿ ಸಾಮಾಜಿಕ 
ಅರಣ್ಯ ಯೋಜನೆಯಡಿ ಎಷ್ಟು 
ಸಸಿಗಳನ್ನು ಬೆಳೆಸಲಾಗಿದೆ; 


ಉತ್ತರ y 
| 2019-20ನೇ ಸಾಲಿನಲ್ಲಿ ರಾಜ್ಯಾದ್ಯಂತ ಸಾಮಾಜಿಕ ಅರಣ್ಯ 
ವಿಭಾಗಗಳಲ್ಲಿ "ಸಾಮಾಜಿಕ ಅರಣ್ಯ ಯೋಜನೆ” ಅಡಿ 2020ರ 
ಮಳೆಗಾಲದಲ್ಲಿ. ಉಪಯೋಗಿಸಲು 23.128 ಲಕ್ಷ ವಿವಿಧ ಅರಣ್ಯ 
ಜಾತಿಯ ಸಸಿಗಳನ್ನು ವಿವಿಧ ಸಸ್ಯಕ್ನೇತ್ರಗಳಲ್ಲಿ ಬೆಳೆಸಿ 
ಪೋಷಿಸಲಾಗುತ್ತಿದೆ. ; 


ಬೆಳೆಸಲಾದ ಸಸಿಗಳನ್ನು ಯಾವ- 
ಯಾವಅರಣ್ಯೀತರ  ಸ್ನಳಗಳಲ್ಲಿ 
ಎಷ್ಟು ಸಸಿಗಳನ್ನು ನೆಡಿಸಲಾಗಿದೆ; 
ನೆಟ್ಟಿರುವ ಸಸಿಗಳಲ್ಲಿ ಬದುಕ 
ಉಳಿದಿರುವ ಸಸಿಗಳ ಸಂಖ್ಯೆ ಎಷ್ಟು; 


2018-19ನೇ ಸಾಲಿನಲ್ಲಿ ಬೆಳೆಸಿ ಪೋಷಿಸಲಾಗುತಿದ್ದ ಸಸಿಗಳನ್ನು 
2019ರ ಮಳೆಗಾಲದಲ್ಲಿ ವಿವಿಧ ಅರಣ್ಯೇತರ ಜಮೀನುಗಳಾದ 
ರಸ್ತೆಗಳು, ಸರ್ಕಾರಿ ಜಮೀನುಗಳು, ಕಾವಲುಗಳು, ಸಿ ಅಂಡ್‌ ಡಿ 
ಪ್ರದೇಶಗಳು, ಸಂಘ-ಸಂಸ್ಥೆಗಳು, ನಾಲಾಗಳ್ಲು, ಕರೆಯಂ೦ಗಳ, 
ಶಾಲೆಗಳು, "ಆಸ್ಪತ್ರೆಗಳು, ಇತರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಒಟ್ಟು 
5140.98 ಹೆಕ್ಟೇರ್‌ ಪ್ರದೇಶದಲ್ಲಿ 23.48 ಲಕ್ಷ ವಿವಿಧ ಅಳತೆ ಜಾತಿ 
ಸಸಿಗಳನ್ನು ಉಪಯೋಗಿಸಿಕೊಂಡು ನೆಡುತೋಪನ್ನು ಬೆಳೆಸಿ 
ನಿರ್ವಹಿಸಲಾಗುತ್ತಿದೆ. ಈಗಿನ ಪರಿಸ್ಥಿತಿಯಂತೆ ಶೇಕಡ 90-92 
ರಷ್ಟು ಸಸಿಗಳು ಬದುಕಿ ಉಳಿದಿರುತ್ತವ. ; 


ಈ ಸಸಿಗಳನ್ನು 


ನೆಡುವುದರ 
ಎಕರೆ 
ಅರಣ್ಯ 
ನಿರ್ಮಾಣ 


ಮೂಲಕ 
ಪ್ರದೇಶದಲ್ಲಿ 
ನೆಡುತೋಪುನ್ನು 
ಮಾಡಿದಂತಾಗಿದೆ; 


ಎಷ್ಟು 


| 1285305 ಎಕರೆ ಪ್ರದೇಶದಲ್ಲಿ 60 ಪ ಸೆಡುತೋಪು | 
ನಿರ್ಮಾಣ ಮಾಡಿ ಅಭಿವೃದ್ಧಿಗೊಳಿಸಲಾಗಿದೆ. 


ಈ) 


ರೈತರಿಗೆ ನೀಡಿರುವ ಸಸಿಗಳ ಸಂಖ್ಯೆ 
ಎಷ್ಟು ಮತ್ತು ಇವರಿಗೆ ಸಸಿ 
ಬೆಳೆಸಲು ನೀಡಿರುವ ಸಬ್ಬಿಡಿ / 
ಸೌಲಭ್ಯಗಳೇನು; (ಸಂಪೂರ್ಣ 
ಮಾಹಿತಿ ನೀಡುವುದು) 


ಸಾಮಾಜಿಕ ಅರಣ್ಯ ಯೋಜನೆಯಡಿ ರೈತರುಗಳಿಗೆ ಸಸಿಗಳನ್ನು 
ವಿತರಿಸಿರುವುದಿಲ್ಲ. ಯಾವುದೇ ತರಹದ ಸಬ್ರಿಡಿ 
ನೀಡಿರುವುದಿಲ್ಲ ಆದರೆ ಅರಣ್ಯ ಇಲಾಖೆಯ ಅಭಿವೃದ್ಧಿ 
ಘಟಿಕದಿಂದ ಅನುಷ್ಠ್ಮಾನಗೊಳಿಸಲಾಗುತ್ತಿರುವ ಸಾರ್ವಜನಿಕರ 
ವಿತರಣೆಗಾಗಿ ಸಸಿಗಳನ್ನು ಬೆಳೆಸುವ ಯೋಜನೆಯಡಿ ಸರ್ಕಾರದ 
ಆದೇಶ ಸಂಖ್ಯೆ: ಅಪಜೀ 184 ಐಫ್‌ಎಐಪಿ 2071, ದಿನಾ೦ಕ:02.11.201 
ರಲ್ಲಿ ರೈತರಿಗೆ ಸಸಿಗಳನ್ನು ವಿತರಿಸಲು ಈ ಕೆಳಕಂಡಂತೆ 
ರಿಯಾಯಿತಿ ದರಗಳನ್ನು ನಿಗಧಿಪಡಿಸಲಾಗಿರುತ್ತದೆ. 


ಸೆಸಿಗಳೆ ಅಳತೆ 
ರಿಯಾಯಿತಿ ದರ 
ರೂ. 1.00/ಪ್ರತಿ ಸಸಿಗೆ 
ರೂ. 3.00/ಪ್ರತಿ ಸಸಿಗೆ 
ರೂ. 5.00/ಪ್ರತಿ ಸಸಿಗೆ ] 


ನಿಗಧಿಪಡಿಸಿರುವ | 


5X8" /6°X9" 
8x12” 
10°X16°/14”X20" 


2019-20ನೇ ಸಾಲಿನಲ್ಲಿ 10.56ಲಕ್ಷ ಸಸಿಗಳನ್ನು 


ವಿತರಿಸಲಾಗಿರುತ್ತದೆ. ಜಿಲ್ಲಾವಾರು ಮಾಹಿತಿಯನ್ನು 


ಅನಮುಬಂಧ-1ರಲ್ಲಿ ಒದಗಿಸಿದೆ. 


p ಮುಂದುವರೆದು, ಸಾರ್ವಜನಿಕ ವಿತರಣೆಗಾಗಿ 
ಸಸಿಗಳನ್ನು ಬೆಳೆಸುವ ಯೋಜನೆಯಡಿ ಕೃಷಿ ಅರಣ್ಯ 
ಪೋತ್ಸಾಹ - ಯೋಜನೆ ಎಂಬ :' ಕಾರ್ಯಕ್ರಮದಡಿ 


| ನೋಂದಾಯಿಸಿಕೊಂಡಿರುವಂತಥ ರೈತರಿಗೆ ರಿಯಾಯಿತಿ 


ದರದಲ್ಲಿ ವಿತರಿಸಲಾಗಿರುವ ಸಸಿಗಳನ್ನು ನೆಟ್ಟು "ಮೂರು | 
ವರ್ಷಗಳ. ಕಾಲ ಪೋಷಿಸಿದ್ದಲ್ಲಿ ಮೊದಲನೇ, ಎರಡನೇ 
ಮತ್ತು ಮೂರನೇ ವರ್ಷಗಳಲ್ಲಿ ಪ್ರತಿ ಬದುಕುಳಿದ ಸಸಿಗೆ 
ಕ್ರಮವಾಗಿ ರೂ.35/-, 40/- ಮತ್ತು 50/- ಗಳಂತೆ ಒಟ್ಕಾರೆ 
ರೊ.125/- ಗಳನ್ನು ನೀಡಲಾಗುತ್ತಿದೆ." - 


2019-20ನೇ ಸಾಲಿಗೆ ಕೃಷಿ ಅರಣ್ಯ. ಪೋತ್ಸಾಹ 
ಕಾರ್ಯಕ್ರಮದ: ಮಾರ್ಗಸೂಚಿಯಂತೆ" 23. 88 ಲಕ್ಷ 
ಬದುಕುಳಿದ ಸಸಿಗಳಿಗೆ ರೂ.730. 33ಲಕ್ಷ" ಪ್ರೋತ್ಸಾಹ ಧನ 
ನೀಡಲಾಗಿದೆ: 


ಉ) | ಸಸಿಗಳನ್ನು ಬೆಳೆಸಲು 1 ನೆಡಲು 
ಖರ್ಚಾಗಿರುವ . ಹಣವೆಷ್ಟು 
(ವಿವರವಾದ ಮಾಹಿತಿ 
ನೀಡುವುದು, ಪ್ರತಿಯೊಂದು ಪ್ರಶ್ನೆಗೆ 


ಜಿಲ್ಲಾವಾರು ಮಾಹಿತಿ ನೀಡುವುದು) 


ಸಾಮಾಜಿಕ ಅರಣ್ಯ ಹಾನಿ ಜಿಲ್ಲಾವಾರು ಸಸಿ 


ಬೆಳೆಸಲು ಮತ್ತು ನೆಡುತೋಪು ನಿರ್ಮಿಸಲು ಖರ್ಚಾಗಿರುವ 
ವೆಚ್ಚಗಳ ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ಸಂಖ್ಯೆ: ಅಪಜೀ 03 ಎಫ್‌ ಟೆಎಸ್‌ 2020 


~ 


( ದ್‌ ಸಿಲಗ್‌ : 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


೩ 


pa ಭ್ರಿನುಬರಮ್ಗೆ: 


2019-20ನೇ ಸಾಲಿನ. ಸಾಮಾಜಿಕ ಅರಣ್ಯ ಯೋಜನೆ” ಯ Wed ವಿವಿಧ ಸಾಮಾಜಿಕ ಅರಣ್ಯ ವಿಭಾಗಗಳಲ್ಲಿ 


pa ಸಾಧನೆ ಮಾಡಿರುವ ವಿವರಗಳು. 
ನೆಡುತೋಪು ಸಸಿ ಹಳ ದಾಸ್ತಾನು ಸಸಿ 
೪ : ನಿರ್ಮಾಣ | ಬೆಳೆಸಿರುವುದು ನಿರ್ವಹಣಿ ವೆಚೆ 
ಸೂ | ಸಾಮಾಚಕ ಅರಣ್ಯ ವಿಭಾಗ - ಗಳಲಿ 
OS ಸಾಧನೆ ಸಾಧನೆ ಸಾಧ! (ಲಕೆಗೆಳಲ್ಲಿ 


ಹೆ) (ಲಥೆಗಳವ್ಲಿ) 


K 5 10005 
ಸ್ಥ: ಸಂ - 
24184000 
23301200 
asd 
RR 
712300 | 


. 3 8 - 
Tie [e) 


- 162.6950 
- 118.8700 


sr: FS 
"151.0380 
333817681 


